ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 540 
dL ಶ್ರೀ ಪುಂಜುನಾಥ್‌ ಭಂಡಾರಿ (ಸ್ಥಳೀಯ 
ಸದಸ್ಯರ ಹೆಸರು | ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 21-02-2022 | 
Ad ಮಾನ್ಯ ಇಂಧನ ಹಾಗೂ ಕನ್ನಡ 
ುತಸುಬನದೆೇಲತು ಮತ್ತು ಸಂಸ್ಕೃತಿ ಸಚಿವರು 
ಪ್ರಶ್ನೆ ಉತ್ತಥ 


re 


ರಾಜ್ಯದಲ್ಲಿ ಕಳೆದ ಮೂರು 
ವರ್ಷಗಳಲ್ಲಿ ಇರುವ ವಿದ್ಯುತ್‌ 
ಬೇಡಿಕೆ ಪ್ರಮಾಣ ಎಷ್ಟು; 
ಪೂರೈಸಿದ ವಿದ್ಯತ್‌ ಪ್ರಮಾಣ 
ಎಷ್ಟು; ಸರ್ಕಾರಿ ವಿದ್ಯುತ್‌ 
ಕಂಪನಿಗಳಿಂದ ಉತ್ಪಾದಿಸಿದ 
ಪ್ರಮಾಣವೆಷ್ಟು; ಖಾಸಗಿ 
ವಿದ್ಯತ್‌ ಉತ್ಪಾದಕ 
ಕಂಪನಿಗಳು ಉತ್ಪಾದಿಸಿದ 
ಪ್ರಮಾಣಖೆಷ್ಟು; ಸರ್ಕಾರದಿಂದ 
ಖರೀದಿಸಿದ ಪ್ರಮಾಣವೆಷ್ಟು; ಈ 


ಕುರಿತು. ಪಾವತಿಸಿದ 
| ಮೊತ್ತವೆಷ್ಟು; ' (ವರ್ಷವಾರು, 
'ಕಂಪನಿವಾರು: ಮಾಹಿತಿ 


| [ನೀಡುವುದು . 


ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲಿ ಬೇಡಿಕೆ | 


ಮತ್ತು ಪೂರೈಸಲಾದ ವಿದ್ಯುತ್ತಿನ ಸಮಾದದ 
ಬಿವರಗಳು ಕೆಳಕಂಡಂತಿವೆ: 
ಜೀಡಿಕ | ಪೂರೈಕೆ 
ವರ್ಷ (ಮಿ.ಯೂ. | (ಮಿ. ಯೂ ಷರಾ 
ಇ ಗಳಲ್ಲಿ) | .ಗಳಲ್ಲಿ) 
2018-19 7614547 | 7614547 | ಬೇಡಿಕೆಗೆ 
— ಸೀಮಿತವಾಗಿ 
2019-20 75128.87 |: 7512887 | ವಿದ್ಯತ್‌ ಪೂರೈಕೆ 
ಯಾಗುತಿದೆ. 
ಮಾರ್ಜ್‌-21ರ 
ಮಾಹೆಯಲ್ಲಿ ಉಷ್ಣ | 
"| ವಿದ್ಯುತ್‌ ಘಟಕಗಳ. 15 
I - ಅವಿರೀಕ್ಟಿತ y 
2020-21 71286.69 |: 7127169: | ವಿಫಲತೆಯಿಂದಾಗಿ 
ನ | 15ಮಿ.ಯೂಗಳಷ್ಟು 
ಹ | ತಾತ್ಕಾಲಿಕ ವಿದ್ಯುತ್‌ 
ನ EE ಅಜಿತ" 
y ಸ | | ಮಾಡಲಾಗಿರುತದೆ. 
ರ | ಬಾಡಿಕೆಗೆ 
"ರಿಂದ 59099.13 .| 59099.13.- (Ee 
Es 
£ ವರೆಗಿ pk 


ಕಳೆದ ಮೂರು ವರ್ಷಗಳಲ್ಲಿ ಸರ್ಕಾರಿ ವಿದ್ಯತ್‌ 
ಕಂಪನಿಗಳಿಂದ ಮತ್ತು ಖಾಸಗಿ ವಿದ್ಯುತ್‌ ಉತ್ಪಾದಕ 
ಕಂಪನಿಗಳಿಂದ ಲಭ್ಯಪಾದ ವಿದ್ಯತ್‌ ಪ್ರಮಾಣದ 
ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 


ಕಳೆದ ಮೂರು ವರ್ಷಗಳಲ್ಲಿ ಖರೀದಿಸಿದ ವಿದ್ಯುತ್‌ 
ಪ್ರಮಾಣದ ವಿವರಗಳನ್ನು ಅನುಬಂಧ-2 ರಲ್ಲಿ 


ಒದಗಿಸಲಾಗಿದೆ. 


ಸತ 'ಪದೇಶ ಕನ 29.09:2021 
ರನ್ಟಯ ದೀನ: "ದಯಾಳ್‌ ಉಪಾಧ್ಯಾಯ - ಗ್ರಾಮ 
ಜೋತಿ. ಯೋಜನೆ (ಡಿ.ಡಿ.ಯು.ಜಿ.ಜಿ.ಮೈ). ಹಾಗೊ 
ಸೌಭಾಗ್ಯ. ಯೋಜನೆಗಳ ಅಡಿಯಲ್ಲಿ ನೀಡಲಾದ 
ಮಾರ್ಗಸೂಚಿಗಳ ಪ್ರಕಾರ ರೇಷನ್‌ ಕಾರ್ಡ್‌, ಆಧಾರ್‌ 

- ಸಾರ್ಡ್‌, ವೋಟರ್‌ ಐ.ಡಿ ಹಾಗೂ ಗ್ರಾಮ ಪಂಚಾಯಿತಿ 
| ನಿರ್ಮಿಸಿದ ಮತ್ತು ಹಕ್ಕುಪತ್ರ 'ಒಡಗಿಸುವ ಮನೆಗಳ ಪಟ್ಟಿ ಆಧಾರದ ಮೇಲೆ ಬೆಳಕು 

ನ ' ಸಂಚ್ಛೆಯನ್ನು | ಯೋಜನೆಯಡಿಯಲ್ಲಿ, ವಿದ್ಯುತ್‌ ರಹಿತ ಮನೆಗಳಿಗೆ 
C ಗೆ ಈ! ವಿದ್ಯುತ್‌ ್‌ ಸಂಪರ್ಕ ಕಲ್ಪಿ ಸಲಾಗುತ್ತಿದೆ., 


-" | ಯೂಳಟನೆಯ 
ಮಾರ್ಗಸೂಚಿಗಳು ಯಾವುವು; 
WN ಸಲ್ಲಿಸಬೇಕಾದ ದಾಖಲಾತಿಗಳು ಸೆ 
" “ಯಾವುವು” : ಸರ್ಕಾರಿ 
|ಸಘದಲ್ಲಿ:. - 


| ಮಂಗಳೂರು ವಿದ್ಯುತ್‌ ಸರಬರಾಜು ಜಾ 
ನಿಯಮಿತದ ವ್ಯಾಪ್ತಿಯಲ್ಲಿ ವಿದ್ಯುತ್‌ ಸಂಪರ್ಕ 
ಇಲ್ಲದೇ ಇರುವ ಬಗ್ಗೆ ಸಂಬಂಧಪಟ್ಟಿ ಸೃಳೀಯ 
ಆಡಳಿತದಿಂದ ಶಿಫಾರಸ್ಸು ಮಾಡಲಾಗಿರುವ ಪಟ್ಟಿ ಯ | 
k ಫಲಾನುಭವಿಗಳ ಆಧಾರ್‌ ಕಾರ್ಡ್‌ / ಪಡಿತರ | 
ಚೀಟಿಯನ್ನು ಪಡೆದು (ಯಾವುದೇ ವಿರಾಕೇಪಣಾ 'ಪತ್ರ 
'ಫೋರದೆ' ಬೆಳಕು ಯೋಜನೆಯಡಿ ವಿದ್ಯತ್‌. ಸಂಪರ್ಕ | 
ಕಲ್ಪಿಸಲಾಗುತ್ತಿಡ್ಗು, ಸದರಿ: “ಯೋಜನೆಯನ್ನು 
ನಿಯಮಾನುಸಾರ ಅನುಷ್ಠಾ ಸಗೊಳಿಸಲಾಗುತ್ತಿದೆ.. 


ಗಲು. 
"ಯೋಜನೆಯಡಿ - ಎ ಅಿಜಿ್ಸ 


ಪ ಕೋರುತ್ತಿರುವುದು 
'ಸರ್ಕಾಶದ : ಗಮನಕ್ಕೆ 
"ಬಂದಿದೆಯೇ ಗ್ರಾಮ 
ಫರಿಚನಯಿತಿಗಳು ದಾಖಲಾತಿ 
'ಹೂೊರಥರದ: ಈ ಮನೆಗಳ ಪಟ್ಟಿ 
ಮಿತ “ನಿರಾಕೇಪಣಾ' ಪತ್ರ 
ನೀಡದಿರುವುದರಿಂದ 
ಯೋಜನೆಗೆ ಆಗುತ್ತಿರುವ 
ಸಮಸ್ಯೆಯನ್ನು ನಿವಾರಿಸಲು 
ಸರ್ಕಾರದ ಕ್ರಮವೇನು? 


# 


¥ 


ಸ೦ಖ್ಯೆ: ಎನರ್ಜಿ 30 ಇಬಿಎಸ್‌ 2022: 


(ವಿ Aes, 


ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ'ಸಚಿವರು 


ಅಮುಬಂಧ-1 


ಕಳೆದ ಮೂರು ವರ್ಷಗಳಲ್ಲಿ ಸರ್ಕಾರಿ ವಿದ್ಯುತ್‌ ಕಂಪನಿಗಳಿಂದ ಮತ್ತು ಖಾಸಗಿ ವಿದ್ಯುತ್‌ 


ಉತ್ಪಾದಕ.ಕಂಪನಿಗಳಿಂದ ಲಭ್ಯವಾದ ವಿದ್ಯುತ್‌ ಪ್ರಮಾಣದ ವಿವರಗಳು: 


ನ (ಮಿ.ಯೂ.ಗಳಲ್ಲಿ) 
2 ಸರ್ಕಾರಿ ವಿದ್ಯತ್‌ ಕಂಪನಿಗಳು: 
ಕಮ 2021-22 
ಸಂಖ್ಯೆ | ವಿದ್ಯುತ್ತಿನ ಮೂಲಗಳು | 2018-19 | 2019-20 | 2020-21 | (ಜನವರಿ-22 ರವರೆಗೆ) 
1 ಜಲ ವಿದ್ಯುತ್‌ 1199453 | 1380598 | 12560.864 11046.786 
2 ಶಾಖೋತ್ಸನ್ನ 1255472 | 1184510 | 9491864 13959.643 
ಕೇಂದ್ರ ಸರ್ಕಾರ ಸ್ಥಾಮ್ಯದ K 
ವಿದ್ಯುತ್‌ ಉತ್ಪಾದನಾ | 2417084 | 1788055 | 18584.380 9634.59 
3 ಘಟಕಗಳಿಂದ ರಾಜ್ಯದ ೨ 
ಪಾಲು 
4 ಪವನ (ಕೆಪಿಸಿ) 5,015 7.19 7.447 5,199 
5 ಸೋಲಾರ್‌ (ಪಿಸಿ) 30.24 39.58 41.306 39.198 
ಒಟ್ಟು 48755.35 | 43578.41 | 40685.86 34685.416 
ಖಾಸಗಿ ವಿದ್ಯತ್‌ ಉತ್ಪಾದಕ ಕಂಪನಿಗಳ 
ತಮ | ವಿದ್ಯುತ್ತಿನ ಮೂಲಗಳು | 2018-19 | 2019-20 | 2020-21 2021-22 
ಸಂಖ್ಯೆ (ಜನವರಿ -22 ರ ವರೆಗ 
ಅಸಂಪ್ರದಾಯಿಕ 
1 ಮೂಲಗಳಿಂದ 22047.67 | 27887.553 | 27925.468 22744378. 
2 ಬೃಹತ್‌ ಐಪಿಪಿ 4898.36 | 303211 | 2158.944 1172.503 
3 ಜಿಂದಾಲ್‌ 444.1 630.81 501.417 497.121 
ಒಟ್ಟು 27390.13 | 31550.47 | 30585.83 24414.002. 


ಕಳೆದ ಮೂರು ವರ್ಷಗಳಲ್ಲಿ ಖರೀದಿಸಿದ ವಿದ 


ಅಮ ಬಂದ-2 


ಹತ್‌ ಪ್ರಮಾಣದ ವಿವರಗಳು 


ಕೆಳಕೆಂಡಂತಿವೆ. 
2018-19 
ಕಂಪನಿ ಹೆಸರು ' ಖರೀದಿಸಿದ ಸರಾಸರಿ ದರ/ಮೊತ್ತ ಒಟ್ಟು 
| ತ್ರ 
| ವಿದ್ಯತ್‌ ಪ್ರುತಿಯೂನಿಟ್‌ಗೆ | ರೂ . 
' |! ಪ್ರಮಾಣ (ರೂ.ಗಳಲ್ಲಿ) ಕೋಟಿಗಳಲ್ಲಿ 
[ f 
| (ಮಿಲಿಯನ್‌ (ಒಪೆನ್‌ 
| ಯುನಿಟ್‌ ) ಆಕ್ಸಿಸ್‌ನ್ನು ಸಹ 
: ಒಳಗೊಂಡಿದೆ) 
ಅಲ್ಪಾವಧಿ ಅಡಿಯಲ್ಲಿ ವಿದ್ಯುತ್‌ ಖರೀದಿ 
ಗ್ಲೋಬಲ್‌ ಎನರ್ಜಿ ಪ್ರೈವೇಟ್‌ ". | 274.79 4.08 112.11 
ಲಿಮಿಟೆಡ್‌ -200 ಮೆವ್ಯಾ -ಸೆಂಬ್‌ 1 
ಕಾರ್ಪ- ಆಂಧ್ರ | \ 
ಗ್ಲೋಬಲ್‌ ಎನರ್ಜಿ ಪ್ರೈವೇಟ್‌ | 275.37 4.08 112.35 
ಲಿಮಿಟೆಜ್‌ - 300 ಮೆವಾಫ) - ಸೆಂಬ್‌ | Ns | '. ' | oo § 
]"ಕಾರ್ಪ -“ಆರಧ್ರ್‌ ಇ | 2 ರ್‌ ರಾ 
ಪಿಟಿಸಿ ಇಂಡಿಯಾ ಲಿಮಿಟೆಡ್‌ - 709 | 1 0857 106 4430 
(ಜೆ.ಪಿ, ಮಧ್ಯ ಪ್ರದೇಶ್‌) 3 | ' 1 ನ , 
MA . 
ಶ್ರೀಸಿಮೆಂಟ್ಸ್‌ - 100 ಮೆವ್ವಾ, ರಾಜಸ್ಮಾನ |, 10497 4.08 42.83 
ME | f WM 
ಜೆಎಸ್‌ಡಬಲ್ಯು ಎನರ್ಜಿ ಲಿಮಿಟೆಡ್‌ 200, | 20213. 4.08 82.47 
ಮೆವ್ಯಾ ¥ 1 ' 
ಇಂಡಿಯನ್‌ ಎನರ್ಜಿ ಎಕ್ಕ ಚೇಂಜ್‌ 0.26 x 4.21: 0.11 
(ಐಇವಎಕ್ಸ್‌ K ಗ ¥ 
ಒಟ್ಟು ಖರೀದಿ 966.09; 4.08 39417. ; 
ಅಲ್ಕಾವಧಿ ಅಡಿಯಲ್ಲಿ ವಿದ್ಯತ್‌ | 
ಮಾರಾಟ ' 
ಆಂಧ್ರ ಪ್ರದೇಶ ರಾಜ್ಯಕ್ಕೆ ಓವರ್‌ -0.90 8.35 -0.75 ; 
ಆರ್ಚಿಂಗ್‌ ಒಪ್ಪಂದಡಿಯಲ್ಲಿ. ವಿದ್ಯುತ್‌ ' : 
ಮಾರಾಟ 
ಇಂಡಿಯನ್‌ ಎನರ್ಜಿ ಎಕ್ಸಚೇಂಜ್‌ -802.64 422 338.73 
(ಐಇಎಕ್ಸ್‌ ನಲ್ಲಿ ವಿದ್ಯತ್‌ ಮಾರಾಟ ; 
ಒಟ್ಟು ಮಾರಾಟ -803.54 4.22 -339.48 
ನಿಷ್ಮಳ ಖರೀದಿ 162.29 3.36 54.58 


2- 


201 


9-20 


ಟಿಪ್ಪಣಿ: ಸದರಿ ಸಾಲಿನಲ್ಲಿ ಪಿಸಿಕೆಎಲ್‌ ವತಿಯಿಂದ ಯಾವುದೇ ಅಲ್ಲಾವದಿ ವಿದ್ಯುತ್‌ ಖರೀದಿ 


ಮಾಡಿರುವುದಿಲ್ಲ. 
! 2020-21 ; 
ಕಂಪನಿ ಹೆಸರು ವಿದ್ಯುತ್‌ ಪ್ರಮಾಣ ಸರಾಸರಿ ದರ ಮೊತ್ತ ಒಟ್ಟು ರೂ 
' (ಮಿಲಿಯನ್‌ ಪ್ರತಿಯೂನಿಟ್‌ ಗೆ ಕೋಟಿಗಳಲ್ಲಿ (ಓಪನ್‌ 
ಯುನಿಟ್‌) (ರೂ.ಗಳಲ್ಲಿ) ಆಕ್ಸಿಸ್‌ನ್ನು ಸಹ 
; ಒಳಗೊಂಡಿದೆ) 
ಅಲ್ಪಾವದಿ ಅಡಿಯಲ್ಲಿ ವಿದ್ಯುತ್‌ ಖರೀದಿ 
ಇಂಡಿಯನ್‌ ಎನರ್ಜಿ 483 494 2.38 
ಎಕ್ಸ್‌ಚೇ೦ಜ್‌ (ಐಇಎಕ್ಸ್‌ PN 
ನ ಮುಖಾಂತರ 
ಮಾರ್ಜ್‌ - 2021ರ § 1 
ಮಾಹೆಯಲ್ಲಿ) 
ಒಟ್ಟು 4.83 4.94: 238 


ಟ್ವಿಷ್ಪಣಿ: ಸದರಿ ಸಾಲಿನಲ್ಲಿ ಅಂದರೆ ಜನವರಿ 2022 ಅಂತ್ಯದವರೆಗೂ ಪಿಸಿಕೆಎಲ್‌ ವತಿಯಿಂದ" » 


ಯಾವುದೇ ಅಲ್ಪಾವಧಿ ವಿದ್ಯುತ್‌ ಖರೀದಿ ಮಾಡಿರುವುದಿಲ್ಲ. 


’} 


